ಕರ್ನಾಟಿಕ ವಿಧಾನ ಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 12-03-2021 ಪ್ರಶ್ನೆ ಸಂಖ್ಯೆ: 887(923) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ರಘಫುನಾಥ್‌ರಾವ್‌ ಮಲ್ಮಾಪುರೆ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತ್ತರಿಸುವ ಸಚಿವರು: ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ 
ನಾಗರಿಕರ ಸಬಲೀಕರಣ ಸಚಿವರು 
ವಿಷಯ: ಅಂಗನವಾಡಿ ಕಟ್ಟಿಡಗಳ ಕುರಿತು 


(ಅ) ಬೀದರ್‌ ಜಿಲ್ಲೆಯಲ್ಲಿರುವ ಅಂಗನವಾಡಿ ಕಟ್ಟಿಡಗಳು ಎಷ್ಟು ; ಇವುಗಳಲ್ಲಿ ಸ್ವಂತ 
ಕಟ್ಟಡಗಳು ಇಲ್ಲದೇ ಇರುವ ಸಂಖ್ಯೆಗಳೆಷ್ಟು ; (ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಆ) ಬೀದರ್‌ ಜಿಲ್ಲೆಗೆ ಹೊಸ ಅಂಗನವಾಡಿ ಕಟ್ಟಿಡಗಳಿಗೆ ಅನುದಾನ ಅವಶ್ಯಕವಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಅನುದಾನ ನೀಡಲು ಇರುವ ತೊಂದರೆಸಿ 
ಏನು; (ವಿವರ ನೀಡುವುದು) 


(ಇ) ಗರ್ಭಿಣಿಯರಿಗೆ ನೀಡುವ ಪ್ರಸೂತಿ ಆರೈಕೆ ಯೋಜನೆಯು ಯಾವಾಗ ಜಾರಿಗೆ ಬಂದಿದೆ; 
ಇದರಲ್ಲಿ ತಿಂಗಳಿಗೆ ಎಷ್ಟು ಮೊತ್ತ ನೀಡಲಾಗುವುದು ; ಸದರಿ ಮೊತ್ತವನ್ನು ಇದುವರೆಗೆ ಎಷ್ಟು 
ಫಲಾನುಭವಿಗಳಿಗೆ ನೀಡಲಾಗಿದೆ ; (ವಿವರ ನೀಡುವುದು) 


(ಈ) ಜನವರಿ 2019 ರಿಂದ ಇದುವರೆಗೂ ವಿಕಲಚೌೇತಸಿನರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ 
ವಿಧವೆಯರಿಗೆ ನೀಡುವ ಅಂಗವಿಕಲರ ಪಿಂಚಣಿ ಯೋಜನೆ, ವಿಧವಾ ವೇತಸಿನ ಹಾಗೂ 
ಮಾಶಾಸನವನ್ನು ಪಡೆಯುವ ಫಲಾನುಭವಿಗಳ ಸಂಖ್ಯೆ ಎಷ್ಟು ? (ತಾಲ್ಲೂಕುವಾರು 
ಸಂಪೂರ್ಣ ವಿವರ ನೀಡುವುದು) 


